ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 24-03-2021 ಪುಶ್ನೆ ಸಂಖ್ಯೆ: 1763 (2087) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಎಸ್‌.ವ್ಹಿ.ಸಂಕನೂರ (ಪದವೀಧರರ ಕ್ಷೇತ್ರ) 
ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ವಿಷಯ : ಮೀನುಗಾರಿಕೆ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಹಾಗೂ ಕೆರೆ/ಣಟ್ಟೆಗಳಲ್ಲಿ 


ಉತ್ಪಾದನೆಯಾಗುವ ಮೀನುಗಳ ಉತ್ಪಾದನೆ ಕುರಿತು 


(ಅ) ಮೀನುಗಾರಿಕೆ ಇಲಾಖೆಯಲ್ಲಿ ತಾಲ್ಲೂಕು/ಜಿಲ್ಲೆ/ವಿಬಾಗ ಮಟ್ಟದ ಮಂಜೂರಾದ 
ವಿವಿಧ ಹುದ್ದೆಗಳು ಎಷ್ಟು; 


(ಆ) ಈ ರೀತಿ ಮಂಜೂರಾದ ವಿವಿಧ ಹಂತದ ಹುದ್ದೆಗಳಲ್ಲಿ ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವವರೆಷ್ಟು ಹಾಗೂ ಖಾಲಿ ಇರುವ ಹುದೆಗಳೆಷ್ಟು ; 


(ಇ) ಗದಗ, ಧಾರವಾಡ, ಹಾವೇರಿ ಮತ್ತು ಕಾರವಾರ ಜಿಲ್ಲೆಗಳಲ್ಲಿ ಮೀನುಗಳನ್ನು 
ಬೆಳೆಸುವ ಒಟ್ಟು ಕರೆ/ತಳಟ್ಟೆಗಳ ಸಂಖ್ಯೆ ಎಷ್ಟು; 


(ಈ) ಈ ಕೆರ್ರೆಣಟ್ಟೆಗಳಿಂದ ಎಷ್ಟು ಮಟ್ಟಿದ ಮೀನುಗಳ ಉತ್ಪಾದನೆ ಆಗುತ್ತಿದೆ; 
ಇದರಿಂದ ಸರ್ಕಾರಕ್ಕೆ ಆಗುವ ಆದಾಯವಬೆಷ್ಟು? (ಜಿಲ್ಲಾವಾರು ಮಾಹಿತಿ ನೀಡುವುದು) 


